ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆ ರಹಿತ ಪ್ರಶ್ನೆ 
ದಿನಾ೦ಕ: 16-03-2021 ಪುಶ್ನೆ ಸ೦ಖ್ಯೆ: 1134 (1360) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಹೆಚ್‌.ಎಂ. ರಮೇಶಗೌಡ(ವಿಧಾನಸಭೆಯಿಂದಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 16-03-2021 
ಉತ್ತರಿಸುವ ಸಚಿವರು: ಮಾನ್ಯ ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕ ಸಚಿವರು 


ವಿಷಯ: .A೩.ಂ.B. ವತಿಯಿಂದ ಕೈಗೊಂಡಿರುವ ಕಾಮಗಾರಿಗಳ ಬಗ್ಗೆ 


(ಅ) ಕಳೆದ 03 ವರ್ಷಗಳಲ್ಲಿ K1A೩.ಂ.B. ವತಿಯಿಂದ ಕೈಗೊಂಡ ಕಾಮಗಾರಿಗಳು 


ಯಾವುವು . ಯಾವ ಏಜೆನ್ಸಿಗಳ ಮೂಲಕ ಕಾಮಗಾರಿಗಳನ್ನು 
ಅನಮುಷ್ಠ್ಮಾನಗೊಳಿಸಲಾಗುತ್ತಿದೆ ; (ಣಾಮಗಾರಿವಾರು/ಹಾಗೂ ಗುತ್ತಿಗೆದಾರರವಾರು 
ವಿವರ ನೀಡುವುದು) 


(ಆ) ಸದರಿ ಕಾಮಗಾರಿಗಳನ್ನು ಅನುಷ್ಠಾನ ಮಾಡುವಾಗ KTP ವಿಯಮ 
ಪಾಲನೆಯಾಗಿದೆಯೇ ; ಣಾಮಗಾರಿವಾರು ವಿವರ ನೀಡುವುದು) 


(ಇ) ಕೆಲವು ಕಾಮಗಾರಿಗಳು ಕಳಪೆ ಗುಣಮಟ್ಟದಿಂದ ಕೂಡಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ ; ಬಂದಿದ್ದಲ್ಲಿ, ಕೈಗೊಂಡ ಕ್ರಮಗಳೇನು ; ಹಾಮಗಾರಿವಾರು 
ವಿವರ ನೀಡುವುದು) 


(ಈ) ಕೆಲವು ಕಾಮಗಾರಿಗಳು ಅಪೂರ್ಣವಾಗಿದ್ದು, ಇದಕ್ಕೆ ಕಾರಣಗಳೇನು; ಸದರಿ 
ಕಾಮಗಾರಿಗಳನ್ನು ಪೂರ್ಣಗೊಳಿಸಲಾಗಿದೆ ಎಂದು ಗುತ್ತಿಗೆದಾರರಿಗೆ ಹಣ 
ಪಾವತಿಸಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ; ಬಂದಿದ್ದಲ್ಲಿ, ತಪ್ಪಿತಸ್ಥರ 
ವಿರುದ್ದ ಕೈಗೊಂಡ ಕ್ರಮವೇನು ; (ಕಾಮಗಾರಿವಾರು ವಿವರ ನೀಡುವುದು) 


(ಉ) ಕೆಲವು ಕಾಮಗಾರಿಗಳು ನಕಲಿ ಆಗುವುದು ಸರ್ಕಾರದ ಬಳಿ ಮಾಹಿತಿ ಇದೆಯೇ ; 
ತಪಿತಸ್ಮರ ವಿರುದ್ಧ ತೆಗೆದುಕೊಂಡ ಕ್ರಮವೇನು; 


(ಊ) ಟೆಂಡರ್‌ ಕಾಮಗಾರಿ ನೀಡುವಾಗ ಕೆಲವು ಗುತ್ತಿಗೆದಾರರಿಗೆ 
ಅನುಕೂಲವಾಗುವಂತೆ ಅರ್ಹತೆಗಳನ್ನು ನಿಗದಿಪಡಿಸಿ ಅವ್ಯವಹಾರ 


ನಡೆಸುತ್ತಿರುವುದು ಸರ್ಕಾರದ ಗಮನಕ್ಕ ಬಂದಿದೆಯೇ ; ಇದನ್ನು ತಡೆಗಟ್ಟಿಲು ಯಾವ 
ಪ್ರಮ ಕೈಗೊಳ್ಳಲಾಗುವುದು? 


